ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಪ್ರಧಾನ ಮಂತಿ ಫಸಲ್‌ ಬೀಮಾ ಯೋಜನೆಯ ಬಗ್ಗೆ 


ಶ್ರೀ ಕಾಂತರಾಜು (ಬಿ.ಎಂ.ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು)- 
193(294) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಪ್ರಧಾನ ಮಂತಿ ಫಸಲ್‌ ಭೀಮಾ ಯೋಜನೆಯಡಿಯಲ್ಲಿ ಖಾಸಗಿ ವಿಮಾ ಸಂಸ್ಥೆಗಳು ತಮ್ಮ 
ಅನುಕೂಲಕ್ಕೆ ತಕ್ಕಂತೆ ನಿಯಮಗಳನ್ನು ರೂಪಿಸಿಕೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಈ ನಿಯಮಾವಳಿಗಳಿಂದ ರೈತರ ಹಣವನ್ನು ಪಾವತಿಸಿದ್ದರೂ ಸಹ ಅವರಿಗೆ ವಿಮಾ 
ಸೌಲಭ್ಯದ ಮೊತ್ತವು ಪಾವತಿಯಾಗದೆ ಸಂಕಷ್ಟದಲ್ಲಿರುವುದು ನಿಜವೇ; 


(ಇ) ಕಳೆದ 2 ವರ್ಷಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಫಸಲ್‌ ಭೀಮಾ ಯೋಜನೆಯಲ್ಲಿ ಮುಂಗಾರು ಮತ್ತು 
ಹಿಂಗಾರು ಬೆಳೆಗಳಿಗೆ ರೈತರು ತುಂಬಿರುವ ವಿಮಾಕಂತಿನ ಹಣವೆಷ್ಟು; 


(ಈ) ಕಳೆದ 2 ವರ್ಷಗಳಲ್ಲಿ ಬೆಳೆ ನಷ್ಠ ಪರಿಹಾರಕ್ಕೆ ವಿಮಾಯೋಜನೆಯು ರೈತರಿಗೆ ಇಲ್ಲಿಯ ತನಕ ಎಷ್ಟು 
ಹಣವನ್ನು ಪಾವತಿಸಿದೆ; 


(ಉ) ಕಳೆದ 2 ವರ್ಷದ ಅವಧಿಯ ಫಸಲ್‌ ಭೀಮಾ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಎಷ್ಟು? 
(ತುಮಕೂರು ಜಿಲ್ಲೆ, ತಾಲ್ಲೂಕು, ಹೋಬಳಿವಾರು ವಿವರ ನೀಡುವುದು) 


